ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಪಿ.ಯು. ಕಾಲೇಜಿಗೆ ಅನುಮತಿ ನೀಡದೆ ತೊಂದರೆ ನೀಡುತ್ತಿರುವ ಬಗ್ಗೆ 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಮಣ (ಸ್ಮಳೀಯ ಸಂಸ್ಥೆಗಳ ಕ್ಲೇತು:- 


887 (834) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ: 


(ಅ) ರಾಜ್ಯದಲ್ಲಿ 2018-19 ಹಾಗೂ 2019-20ನೇ ಸಾಲಿನಲ್ಲಿ ಪಿ.ಯು ಕಾಲೇಜಿಗೆ ಅನುಮತಿ ಕೋರಿ ಬಂದಿರುವ 
ಅರ್ಜಿಗಳ ವಿವರ ನೀಡುವುದು; ಇಲ್ಲಿಯವರೆಗೆ ಎಷ್ಟು ಕಾಲೇಜುಗಳಿಗೆ ಪ್ರವೇಶ ಅವಕಾಶ ನೀಡಲಾಗಿದೆ; 
(ತಾಲ್ಲೂಕುವಾರು/ಜಿಲ್ಲಾವಾರು ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಊರಿನಲ್ಲಿ 
ಕಾಲೇಜು ಶಿಕಣ ಮುಂದುವರೆಸಲು ಪ್ರಯತ್ನಿಸುತ್ತಿದ್ದು, ಕಾಲೇಜಿನ ಅಭಾವದಿಂದ ಈಗಾಗಲೇ ಇರುವ 
ಕಾಲೇಜಿನಲ್ಲಿ ನಿಗಧಿಪಡಿಸಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಅವಕಾಶ ಪಡೆಯಲು 
ಪ್ರಯತ್ನಿಸುತ್ತಿದ್ದ ಇದರಿಂದ ಅನುಮತಿ ಕೋರಿ ಪ್ರಸ್ತಾವನೆ ಬಂದಿರುವ ಕಾಲೇಜುಗಳಿಗೆ ಅನುಮತಿ 
ನೀಡಿದರೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿತ್ತು ಎ೦ಬ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) ಹಾಗಿದ್ದಲ್ಲಿ, ಅನುಮತಿ ಕೋರಿ ಬಂದಿರುವ ಕಾಲೇಜಿಗೆ ಅನುಮತಿ 
ನೀಡದೇ ವಿಳಂಬ ನೀತಿ ಅನುಸರಿಸಿರು* ಸಿಸಿದು ನಿಜವೆ; (ವಿವರ ನೀಡುವುದು) 


(ಇ) ಕಾರವಾರ ಜಿಲ್ಲೆಯ ಹಳಿಯಾಳ ತಾಲ್ಲೂಕಿನಿಂದ ಪಿ.ಯು. ಕಾಲೇಜಿಗೆ ಪ್ರವೇಶ ಕೋರಿ ಬಂದಿರುವ 
ಅರ್ಜಿಗೆ ಪಿ.ಯು. ಬೋರ್ಡ್‌ ರವರು ಸ್ಪಂದಿಸದಿರುವುದಕ್ಕೆ ಕಾರಣವೇನು; 


(ಈ) ಸರ್ಕಾರ ವಿದ್ಯಾರ್ಥಿಗಳಿಗೆ ಸ್ಪಂದಿಸುವ ದೃಷ್ಟಿಯಿಂದ ವಿವಿಧ ತಾಲ್ಲೂಕುಗಳಲ್ಲಿ ಪಿ.ಯು. ಕಾಲೇಜು 
ಸ್ಥಾಪನೆಗೆ ಅನುಮತಿ ವೀಡಲು ಈಗಾಗಲೇ ಆದೇಶ ಮಾಡಿದ್ದು, ಪಿ.ಯು. ಬೋರ್ಡ್‌ ರವರು 
ಅನಾವಶ್ಯಕವಾಗಿ ಅನುಮತಿ ನೀಡದೇ ಸತಾಯಿಸುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ಸಂಬಂಧಿಸಿದವರಿಗೆ ಕಾಲೇಜು ಪ್ರಾರಂಭಿಸಲು ಅನುಮತಿ 
ನೀಡಲಾಗುವುದೆೇ? (ವಿವರ ನೀಡುವುದು) 


